ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
1028 
13.03.2020 


ಇ: 
ಪಶ್ನೆ 


ತ್ತರ 


ಕಳೆದ 2 ವರ್ಷದಲ್ಲಿ ರಾಜ್ಯದ ಎಷ್ಟು 
ಜಿಲ್ಲೆಗಳಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯನ್ನು ಜಾರಿಗೊಳಿಸಲಾಗಿದೆ; 
ಇದಕ್ಕಾಗಿ ಸರ್ಕಾರ ಖರ್ಚು ಮಾಡಿರುವ 
ಹಣವೆಷ್ಟು ಹಾಗೂ 2020-21 ನೇ ಸಾಲಿಗೆ 
ಈ ಯೋಜನೆಗೆ ಆಯವ್ಯಯದಲ್ಲಿ ನಿಗದಿ 
ಮಾಡಿರುವ ಅನುದಾನವೆಷ್ಟು; 


208-9ನೇ ಸಾಲಿನಲ್ಲಿ 16 ಜಿಲ್ಲೆಗಳಲ್ಲಿ 25 `ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆಯನ್ನು ಹಾಗೂ 2019-20ನೇ 
ಸಾಲಿನಲ್ಲಿ 15 ಜಿಲ್ಲೆಗಳಲ್ಲಿ 26 ಬಹುಗ್ರಾಮ ಕುಡಿಯುವ 
ನೀರಿನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. 


2018-19ನೇ ಸಾಲಿನಲ್ಲಿ ರೂ.130689.83ಲಕ್ಷಗಳು ಹಾಗೂ 
2019-20ನೇ ಸಾಲಿನಲ್ಲಿ  ರೂ.114397.66ಲಕ್ಷಗಳು 
ವೆಚ್ಚವಾಗಿರುತ್ತದೆ. 


2020-21 ನೇ ಸಾಲಿನ ಬಹುಗ್ರಾಮ ಕುಡಿಯುವ ನೀರು 
ಸರಬರಾಜಿಗೆ ಕ್ರಿಯಾಯೋಜನೆ ತಯಾರಿ ಹಂತದಲ್ಲಿದೆ. 


ಆ) 


ಕಳೆದ'2 ವರ್ಷಗಳಲ್ಲಿ ಸರ್ಕಾರ ಇದಕ್ಕಾಗಿ 
ಎಷ್ಟು ಹಣ ಖರ್ಚು ಮಾಡಿದೆ; 
ಜಾರಿಗೊಳಿಸಿದ ಯೋಜನೆಯ 
ಕಾಮಗಾರಿಗಳು ಮುಕ್ತಾಯಗೊಂಡು 
ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯನ್ನು ಸಾರ್ವಜನಿಕರ 
ಉಪಯೋಗಕ್ಕೆ ನೀಡಲಾಗಿದೆಯೆ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಕಳೆದ್‌` ಎರಡು ವರ್ಷಗಳಲ್ಲಿ ಒಟ್ಟು ರೂ.245087.49ಲಕ್ಷಗಳ 
ವೆಚ್ಚವಾಗಿರುತ್ತದೆ. ಒಟ್ಟು 56 ಯೋಜನೆಗಳನ್ನು 
ಪೂರ್ಣಗೊಳಿಸಿ ಈಗಾಗಲೇ ಕುಡಿಯುವ ನೀರನ್ನು 
ಒದಗಿಸಲಾಗುತ್ತಿದೆ. ವಿವರಗಳನ್ನು ಅನುಭಂದ-1ರಲ್ಲಿ ನೀಡಿದೆ. 


ಇ) 


ಕಫದ 7 ವರ್ಷಗಳ ತುಮಕೂರು 
ಜಿಲ್ಲೆಯಲ್ಲಿ ಯಾವ ಯಾವ ತಾಲ್ಲೂಕುಗಳಲ್ಲಿ 
ಈ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯನ್ನು ಜಾರಿಗೆ ತರಲಾಗಿದೆ; 


ಫದ ಎರಡು ವರ್ಷಗಳಲ್ಲಿ ತುಮಕೂರು `ಜಲ್ಲೆಯಲ್ಲಿ 
ಕೈಗೊಂಡಿರುವ ಯೋಜನೆಯ ವಿವರಗಳನ್ನು 
ಅನುಭಂದ-2ರಲ್ಲಿ ನೀಡಿದೆ. 


ಈ) 


ಇದಕ್ಕಾಗಿ ತುಮಕೂರು `` ಜಿಲ್ಲೆಗೆ ಎಷ್ಟು 
ಹಣವನ್ನು ಕಳೆದ 2 ವರ್ಷದಲ್ಲಿ ಖರ್ಚು 
ಮಾಡಲಾಗಿದೆ; ಕಾಮಗಾರಿಗಳು 
ಪೂರ್ಣಗೊಂಡಿರುವ ಮತ್ತು 
ಪ್ರಗತಿಯಲ್ಲಿರುವ ಸಂಪೂರ್ಣ 
ಮಾಹಿತಿಯನ್ನು ತಾಲ್ಲೂಕುವಾರು 
ನೀಡುವುದು? 


ಬಗ್ಗೆ 


ಕಫದ ಎರಡ್‌ ವರ್ಷಗ ತುಮಕೂರು ಜಕ್ಷಗೆ ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆಗಾಗಿ 
ರೂ.19809.44ಲಕ್ಷಗಳನ್ನು ವೆಚ್ಚ ಮಾಡಲಾಗಿರುತ್ತದೆ. 
ಪೂರ್ಣಗೊಂಡಿರುವ ಹಾಗೂ ಪ್ರಗತಿಯಲ್ಲಿರುವ ವಿವರಗಳನ್ನು 
ಅನುಭಂದ-2ರಲ್ಲಿ ನೀಡಿದೆ. 


ಸಂ:ಗ್ರಾಕುನೀ೩ನೈಇ 83 ಗ್ರಾನೀಸ(5)20 


(5 


i 


(ಸ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


—} ಇಂಕ್ಞಿಕ Nib $o- (೧24ಕ್ಮ ಲಗ 


@ nw 


2019-20 ಫೆಬ್ರವರಿ ಪೂರ್ಣಗೊಂಡಿರುವ 
ಯೋಜನೆಗಳು 
2 


| 
hd | 


2018-19ರಲ್ಲಿ ಪೂರ್ಣಗೊಂಡಿರುವ 


€ಜನೆಗಳ ವಿವರ 


ಯೋಜನೆಗಳು 


ರಿ; 


2018-19 ರ ಪೂರ್ವದಲ್ಲಿ 
'ಅನುಷ್ಠಾನಗೊಂಡಿರುವ 
27 


ಕುಡಿಯುವ 


30 
67 
62 


33 


ಯೋಜನೆಗಳು 


ಜಿಲ್ಲಾವಾರು ಬಹು: 
ಒಟ್ಟಾಗಿ ಮಂಜೂರಾಗಿರುವ 


3 
73 
73 


DD 
|| p 
47 fF ಔ 8 pe 
3 ಭ್ರ Rp ಜ್ಯ B po) B,|p 
3 4144 8 [3 |e [7 3 25 le|® 413 El|s | (S| [2 
2 EEE 25851882 ERENCE CERF NRN 
BSS SSS oss BSS SS a8 83551538 


B33 [R 
af f- || 


ಉn [a [a 


ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರ ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿನ/ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 862 (1028) ರ ಅಗ 


ಅನುಭಂದ-2 


( 


Sl. 


No. 


District 


Taluk 


Name of the Scheme 


No. of Habs 
proposed for 
coverage 


WQA Habs 
proposed to 
be covered 


Estimated 
Amount in 
Crore 


Tender 
Approved 
Amount in 

Crore 


Date of 
Completed 


Progress 


4 


11 


17 


Tumkur 


Providing MVS Scheme to 

Gungurumale and other 07 

villages in Tiptur Taluk of 
Tumkur Dist. 


4.41 


3.41 


10-06-2019 


Completed 


Tumkur 


Tiptur 


Providing MVS Scheme to 
Aladhahalli and other 05 
villages in Tiptur Taluk of 
Tumkur Dist 


4.85 


4.45 


10-06-2019 


Completed 


Tumkur 


Tiptur 


Providing MVS Scheme to 
Biligere and other 12 villages in 
Tiptur Taluk of Tumkur Dist 


13 


13 


6.96 


5.6 


10-06-2019 


Under progress 


Tumkur 


Tumkur 


Tumkur 


Providing MVS Scheme to 

Bramhasandra and other 10 

villages in Tumkur Taluk of 
Tumkur Dist 


11 


11 


9.36 


8.54 


10-06-2019 


Under progress 


Pavagada 


DRINKING WATER SUPPLY 
SCHEME TO RURAL HABITATIONS 
AND TOWN OF PAVAGADA TALUK 

IN TUMKUR DISTRICT, RURAL 
HABITATIONS AND TOWN OF 

MOLAKALMURU TALUK IN 

CHITRADURGA DISTRICT, RURAL 
HABITATIONS OF CHALLAKERE 
TALUK IN CHITRADURGA 
DISTRICT, UNINI & 216 
HABITATIONS OF KUDLIGI TALUK 
IN BALLARY DISTRICT, 
CHILAKANAHATTI & 14 
HABITATIONS OF HOSPET TALUK 
IN BALLARY DISTRICT AND 
ADDITIONAL TURUVANUR & 59 
HABITATIONS OF CHITRADURGA 

TAIUIK INCHITRADIRGA 


369+1 
town 

Total: 

1163+2 


369+1 
town 

Total: 

116342 


2352.6 


01-06-2021 


Under progress 


Total 


2378.18 


22.00 


